ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


871 

ಡಾ॥ ಜ್ಯೈಮಾಲ ರಾಮಚಂದ್ರ 

1/03/202೦ 

ಉಪ ಮುಖ್ಯಮಂತ್ರಿಗಳು ಹಾಗೂ ಲೋಕೋಪಯೋಗಿ 
ಮತ್ತು ಸಮಾಜ ಕಲ್ಯಾಣ ಸಚಿವರು 


ವಿದ್ಯಾರ್ಥಿ ವಸತಿ ನಿಲಯಗಳ ಸಂಖ್ಯೆ ಎಷ್ಟು: ಕಳೆದ 8 
ವರ್ಷಗಳಂದ ಈ ವಿದ್ಯಾರ್ಥಿ ನಿಲಯಗಳಗೆ ನೇಮಕಗೊಂಡ 
ಸಹಾಯಕರುಗಳ ಸಂಖ್ಯೆ ಎಷ್ಟು; 


ರಾಜ್ಯದಲ್ಲರುವ ಸಮಾಜ "ಕಲ್ಯಾಣ ಇಲಾಖಾ ವಾತಾ ಸಮಾಜ ಕಲ್ಯಾಣ ಇಲಾಖೆ`ವೆತಿಬುಂದ ನಡೆಸುತ್ತಿರುವ ವಿದ್ಯಾರ್ಥಿ 


ನಿಲಯಗಳ ವಿವರ ಈ ಕೆಳಕಂಡಂತಿದೆ. 


ಮೆ್ರ್ರಕ್‌ ಪೊರ್ವ 
ವಿದ್ಯಾರ್ಥಿನಿಲಯಗಳು 

ಯೆಟ್ರಕ್‌ ನಂತರದ 
ವಿದ್ಯಾರ್ಥಿನಿಲಯಗಳು 


ಸರ್ಕಾರದ ಆದೇಶ ದಿನಾಂಕ:೭೨-೦೨-2೦16 ರಲ್ಲ ಸಮಾಜ ಕಲ್ಯಾಣ 
ಇಲಾಖೆಯ ವಿದ್ಯಾರ್ಥಿ ನಿಲಯಗಳು ಮತ್ತು ವಸತಿ ಶಾಲೆಗಳಲ್ಲ ಖಾಅ ಇದ್ದ 
88ರ ಅಡುಗೆ ಸಹಾಯಕರ ಹುದ್ದೆಗಳನ್ನು ಭರ್ತಿ ಮಾಡಲು ಜಲ್ಲಾಧಿಕಾರಿಗಳ 
ಅಧ್ಯಕ್ಷತೆಯಟ್ಲ ಆಯ್ದೆ ಸಮಿತಿ ರಚಿಸಿ ಆದೇಶಿಸಲಾಗಿರುತ್ತದೆ. 


ಜಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲ ಆಯ್ದೆ ಪ್ರಕ್ರಿಯೆಯನ್ನು ಕೈಗೊಂಡಿದ್ದು 
88ರ ಹುದ್ದೆಗಳ ಪೈಕಿ 623 ಅಡುಗೆ ಸಹಾಯಕರ ಹುದ್ದೆಗಳನ್ನು ಭರ್ತಿ 
ಮಾಡಲಾಗಿರುತ್ತದೆ. ಉಳದಂತೆ ಅರ್ಹ ಅಭ್ಯರ್ಥಿಗಳು ಲಭ್ಯವಿಲ್ಲದ ಪ್ರಯುಕ್ತ 
ಬಾಕಿ ಇರುವ ೭6೭ ಅಡುಗೆ ಸಹಾಯಕರ ಹುದ್ದೆಗಳನ್ನು ಹೊಸದಾಗಿ ಭರ್ತಿ 
| ಮಾಡಲು ಕ್ರಮವಹಿಸಲಾಗುವುದು. | 


ಈ ವಿದ್ಯಾರ್ಥಿ `'ವಸತ” ನಿಲಯಗೆಳೆಲ್ಲ `ವಿದ್ಯಾರ್ಥಿಗಳಗೆ 
ಅನುಗುಣವಾಗಿ ಅಡುಗೆ ಸಹಾಯಕರುಗಳು ಹಾಗೂ 
ಇನ್ನಿತರ ಸಿಬ್ಬಂದಿಗಳು ಕಾರ್ಯ ನಿರ್ವಹಿಸುತ್ತಿದ್ದಾರೆಯೇ: 
ಇವರುಗಳು ಖಾಯಂ ನೌಕರರುಗಳೇ: 


ಈ pS) ಲ್ರಿ ಈ 
ಶೇ ವಿದ್ಯಾರ್ಥಿ ವಸತಿ ನಿಲಯಗಳನ್ನು ಸರಿಯಾದ 
ರೀತಿಯಲ್ಲ ನಡೆಸಲು ಸಾಧ್ಯವೇ; ಖಾಯಂ 
ನೌಕರರುಗಳದ್ದರೆ ಜವಾಬ್ದಾರಿಯುತವಾಗಿ ಕೆಲಸವನ್ನು 
ನಿರ್ವಹಿಸಲು ಸಾಧ್ಯವಿಲ್ಲವೇ? 


ಸಕಇ 166 ಪಕವಿ ೭2೦೭೦ 


€ ವಿದ್ಯಾರ್ಥಿ ವಸತಿ ನಿಲಯಗಳಲ್ಲ ವಿದ್ಯಾರ್ಥಿಗಳಗೆ ಅನುಗುಣವಾಗಿ 


ಅಡುಗೆ ಸಹಾಯಕರು ಹಾಗೂ ಇನ್ನಿತರ ಸಿಬ್ಣಂದಿಗಳು 
ಕಾರ್ಯನಿರ್ವಹಿಸುತ್ತಿದ್ದಾರೆ. 
ಸರ್ಕಾರದ ಸುತ್ತೋಲೆ ಸಂಖ್ಯೆ ಸಕಇ 124 ಪಕವಿ 2೦೪೨ 


ದಿನಾಂಕಃ17-೦7-2೦19 ರಲ್ಲ ಪ್ರವೇಶಾತಿ ಕೋರಿ ಬಂದಿರುವ ಪರಿಶಿಷ್ಟ 
ಜಾತಿ/ಪರಿಶಿಷ್ಟ ಪಂಗಡಗಳ ಎಲ್ಲಾ ವಿದ್ಯಾರ್ಥಿಗಳಗೆ ಹಾಸ್ಟೆಲ್‌ ಸೌಲಭ್ಯ 
ಕಲ್ತಸುವಂತೆ ತಿಆಸಲಾಗಿರುತ್ತದೆ. ಅದರಂತೆ, ವಿದ್ಯಾರ್ಥಿ ನಿಲಯದ 
ಮಂಜೂರಾತಿ ಸಂಖ್ಯೆಗಿಂತ ಹೆಚ್ಚನ ಸಂಖ್ಯಯಲ್ಲ ವಿದ್ಯಾರ್ಥಿಗಳು 
ದಾಬಲಾಗಿರುತ್ತಾರೆ. ಆದರೆ ವಿದ್ಯಾರ್ಥಿಗಳ ದಾಖಲಾತಿ ಸಂಖ್ಯೆಗನುಗುಣವಾಗಿ 
ಸಿಬಂದಿಗಳ ಮಂಜೂರಾತಿ ಇರುವುದಿಲ್ಲ. ಸರ್ಕಾರದ ಆದೇಶ ಸಂಖ್ಯೆಃ 
ಪಿಎಸ್‌ಡಬ್ಬ್ಯೂ 71 ಎಸ್‌ಇಡಬ್ಬ್ಲ್ಯೂ 68 ಬೆಂಗಳೂರು, ದಿನಾಂಕ:22-೦7- 
1968 ರಲ್ಲ ವಿದ್ಯಾರ್ಥಿಗಳ ದಾಖಲಾತಿ ಸಂಖ್ಯೆಗೆ ಅನುಗುಣವಾಗಿ Staff 
Pattern ನ್ನು ಅನುಬಂಧದಲ್ಲ ಲಗತ್ತಿಸಿದೆ. 


೧) ಇಲಾಖಾ 
ನಿಯಂತ್ರಣವಿರುತ್ತದೆ. ಅಲ್ಲದೇ ಸುಸೂತ್ರ ನಿರ್ವಹಣಿ ನಡೆಸಬಹುದಾಗಿರುತ್ತದೆ. 


೨ \ 
RG 


ಉಪ ಮುಖ್ಯಮಂತ್ರಿಗಳು ಹಾಗೂ ಲೋಕೋಪಯೋಗಿ 
ಮತ್ತು ಸಮಾಜ ಕಲ್ಯಾಣ ಸಚಿವರು 


ಜುಕ್ನೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ:71 ಕ್ಕೆ ಅನುಬಂಥ-! 
ವಿದ್ಯಾರ್ಥಿಗಳ ದಾಖಲಾತಿ ಸಂಖ್ಯೆಗೆ ಅನುಗುಣವಾಗಿ ಸಿಬ್ಚಂದಿಗಳ ವಿವರ 


76-100 


126-150 


176-200 


ಸಕಇ 166 ಪಕವಿ ೭2೦೭೦ 


